ಮಕ್ಕಳು ಗಿಡವನ್ನು ನೆಡುತ್ತಾ, ಅಮೂಲ್ಯ ಪಾಠವನ್ನು ಕಲಿತರು 


ಶುಚಿ ದುಬೆ 


ಹಲವಾರು ವರ್ಷಗಳಂದ ಪ್ರಕೃತಿಯನ್ನು ಅವಿವೇಕತನದಿಂದ 
ಶೋಷಣೆಗ್ಯೈಯುತ್ತ ಬಂದಿರುವುದರ ಪರಿಣಾಮವಾಗಿ 
ಭೂಮಿಯ ಮೇಲೆ ಪರಿಸರದ ವಿಷಯದಲ್ಲ ಅಸಮತೋಲನದ 
ಸ್ಥಿತಿಯುಂಬಾಗಿದೆ, ಆದ್ದರಿಂದ ಪರಿಸರದ ರಕ್ಷಣಿ ಮತ್ತು 
ಸಂರಕ್ಷಣೆಗಳು ಅತ್ಯಂತ ಮುಖ್ಯವಾಗಿ ಪರಿಗಣಿಸಬೇಕಾದ 
ಸಂಗತಿಗಳಾಗಿದ್ದಾಗಲೂ ನಮಗೆ ವಿಚಾರ ಸಂಕಿರಣ, ಭಾಷಣ. 
ಘೋಷಣೆಗಳಂದಾಚೆಗೆ ಎದ್ದು ನಿಲ್ಲಲು ಸಾಧ್ಯವಾಗಿಲ್ಲ ಮತ್ತು 
ಪರಿಸರವು ನಾಶವಾಗುತ್ತಿರುವುದರ ಪರಿಣಾಮವನ್ನು 
ಅನುಭವಿಸುತ್ತಲೇ ಇದ್ದೇವೆ. ಪರಿಸರಕ್ಕೆ ಸಂಬಂಧಿಸಿದ ಎಲ್ಲ 
ವಿಷಯಗಳನ್ನೂ ಅದರ ರಕ್ಷಣೆಯೊಡನೆ ಸಂಯೋಜಸುವುದು 
ಮುಖ್ಯ. ಎಲ್ಲಾ ವಯೋಮಾನದ ಜನರು, ವಿಶೇಷವಾಗಿ ಮಕ್ಕಳಲ್ಲ 
ಪರಿಸರ ಸಂರಕ್ಷಣೆಯ ಪ್ರಾಮುಖ್ಯತೆಯ ಬಗ್ಗೆ ಅರಿವು 
ಮೂಡುವವರೆಗೂ ಮತ್ತು ಅವರು ಅದರಲ್ಲ ತೊಡಗಿ- 
ಕೊಳ್ಳುವವರೆಗೂ ನಾವು ಈ ಸಮಸ್ಯೆಯೊಡನೆ ನಿರಂತರವಾಗಿ 
ಹೋರಾಡಬೇಕಿದೆ. ಪರಿಸರದ ರಕ್ಷಣೆಯನ್ನು ಪ್ರಾಥಮಿಕ 
ತರಗತಿಗಕೂ ಚಟುವಟಕೆ - ಆಧಾರಿತ ಬೋಧನೆಯಲ್ಲ 
ಸೇರಿಸಬೇಕು. ಮಕ್ಷಳಗೆ ಪರಿಸರದ ಬಣ್ಣೆ ಅವರ ಪ್ರಥಮ 
ಭಾಷೆಯಲ್ಲಿಯೇ ಸರಳ ಶಣಜ್ದಗಕಲ್ಲ ತಿಅಸಿಕೊಡಬೇಕು. 
ಅದಕ್ಕಾಗಿ,  ಸುತ್ತಮುತ್ತಅನ ಪರಿಸರದೊಡನೆ ಅವರನ್ನು 
ಬೆಸೆಯುವ ಮೂಲಕ, ತರಗತಿ ಕೋಣೆಯಲ್ಲನ ಚಟುವಟಕೆಗಳು 
ಮತ್ತು ತರಗತಿ ಕೋಣಿಯ ಹೊರಗಿನ ಪ್ರಕ್ರಿಯೆಗಳ ಮೂಲಕ 
ಅವರಲ್ಲ ಪರಿಸರ ಸಂಬಂಧಿ ಅರಿವನ್ನು ಪರಿಕಲ್ಪನಾತ್ಮಕ ಮಟ್ಟದಲ್ಲಿ 
ಬೆಳೆಸಬೇಕು. 


ಪ್ರಾಯೋಗಿಕ ಆಲೋಚನೆಗಳು 


ಹಿರಿಯ ಪ್ರಾಥಮಿಕ ಶಾಲೆಯೊಂದರಲ್ಲ ಶಿಕ್ಷಕರು. ಮಕ್ಕಳೊಡನೆ 
ಸೇರಿಕೊಂಡು ಶಾಲೆಯ ಅಆವರಣದಲ್ಲ. ಹಳ್ಳಯಲ್ಲ ಹಾಗೂ 
ಸುತ್ತಮುತ್ತಅನ ಮರಗಿಡಗಳಲ್ಲದ ಗುಡ್ಡಬೆಟ್ಟಗಳಲ್ಲ ಸಸಿಗಳನ್ನು 
ನೆಟ್ಟರು. ತಮ್ಮ ದೈನಂದಿನ ಚಟುವಟಕೆಗಳ ಭಾಗವಾಗಿ 
ಅವುಗಳಗೆ ನೀರುಣಿಸಿದರು, ಗೊಬ್ಬರ ಹಾಕಿದರು. ಆ ಮೂಲಕ 
ನಮ್ಮ ಬದುಕಿನಲ್ಲ ಮರಗಿಡಗಳ ಮಹತ್ವ ಏನು ಎಂಬುದನ್ನು 
ಅರ್ಥಮಾಡಿಕೊಂಡರು. ಈ ಕೆಲಸವನ್ನು ಆರಂಭಸಲು ಬೇಕಾದ 
ಸಿದ್ಧತೆಗೆ ಹಲವಾರು ತಿಂಗಳುಗಳು ಹಿಡಿದವು. ಇದನು 
ಆರಂಭಸುವುದಕ್ಕೂ ಮೊದಲು ಶಾಲೆಯು ಈ ಕಾರ್ಯವನ್ನು 
ಮುಂದುವರಿಸುವಂತಹ ಅನೇಕ ಚಟುವಟಕೆಗಳನ್ನು 
ಮಕ್ಕಕೊಡನೆ ಹಮ್ಮಿಕೊಂಡಿತ್ತು. ಮಳೆಗಾಲದ ಅವಧಿಯಲ್ಲ 
ಶಿಕ್ಷಕರು ಮಕ್ಕಳೊಂದಿಗೆ ಶಾಲೆಯ ಆವರಣದಲ್ಲ ಗಿಡಗಳನ್ನು 
ನೆಟ್ಟರು. ಆ ದಿನ ಸಮಾರಂಭಪವೊಂದನ್ನು ಆಯೋಜಸಲಾಗಿತ್ತು. 


[2 


7 


ಇ 
5 
BR 


ಗಿಡ ನೆಡುವ ಸಮಾರಂಭಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು 
ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನು ಕೂಡ ಆಹ್ವಾನಿಸಲಾಗಿತ್ತು. 
ಕೆಲವು ತಿಂಗಳುಗಳ ಕಾಲ ಈ ಗಿಡಗಳು ಚೆನ್ನಾಗಿ ಬೆಳೆದವು. 
ಆದರೆ ಚಅಗಾಲದ ರಜೆಯಲ್ಲ ಹದಿನೈದು ದಿನ ಅವುಗಳಗೆ ನೀರು 
ಹಾಕದಿದ್ದಾಗ. ಎಲ್ಲಾ ಗಿಡಗಳೂ ನಾಶವಾದವು. ಇದರಿಂದ. 
ಪರಿಸರ ಸಂರಕ್ಷಣೆಯ ಕುರಿತಾದ ಕರ್ತವ್ಯಗಳು ಕೇವಲ 
ಗಿಡಗಳನ್ನು ನೆಡುವುದರಿಂದ ಮಾತ್ರ ಈಡೇರಲಅಲ್ಲ ಎನ್ನುವ 
ಸಂಗತಿಯು ಮನದಲ್ದಾಯುತು. 


1 ಮುಂದಿನ ಮಳೆಗಾಲದಲ್ಲ ತಮ್ಮ ಆವರಣದಲ್ಲ ಗಿಡಗಳನ್ನು 
ನೆಡುವಂತೆ ಶಿಕ್ಷಣ ಇಲಾಖೆಯು ಶಾಲೆಗಳಗೆ ನಿರ್ದೇಶಿಸಿತು. 
ಗಿಡಗಳನ್ನು ನೆಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು 
ಪ್ರತಂತ್ರ ಸಂಸ್ಥೆ ಕೂಡ ಶಾಲೆಯನ್ನು ಸಂಪರ್ಕಿಸಿತು. ಆದರೆ 
ಕಳೆದ ವರ್ಷ ನೆಟ್ಟ ಗಿಡಗಳ ಅವಸ್ಥೆಯನ್ನು ನೋಡಿದ್ದ 
ಶಿಕ್ಷಕರಿಗೆ ಈ ಸಲ ಮಕ್ಕಳೊಡನೆ ಈ ಸಂಗತಿಯನ್ನು 
ಚರ್ಜಿಸಬೇಕು ಎನ್ನಿಸಿತು. ಮಕ್ಕಳು ಗಿಡಮರಗಳ 
ಜವಾಬ್ದಾರಿಯನ್ನು ಸಂಪೂರ್ಣ ರೀತಿಯಲ್ಲ ತೆಗೆದುಕೊಳ್ಳಲು 
ಸಿದ್ಧರಿದ್ದರೆ ಮಾತ್ರ ಸಸಿಗಳನ್ನು ನೆಡಬೇಕು ಎಂದುಕೊಂಡರು. 
ಆ ವೇಳೆಗೆ ಬಾಲ ಪಂಚಾಯತಿಯು ಕಾರ್ಯಾರಂಭ 
ಮಾಡಿತ್ತು. ಬಾಲ ಪಂಚಾಲುತಿಗೆ ಚುನಾಲಯುತರಾದ 
ಮಕ್ಕಳೊಡನೆ ಠ ವಿಷಯವನ್ನು ಚರ್ಚ್ಜಿಸಲಾಯುತು. ಮಕ್ಕಳು 
ಗಿಡಗಳನ್ನು ನೆಡುವ ಮತ್ತು ಅವುಗಳ ಪಾಲನೆ ಪೋಷಣೆ 
ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಒಪ್ಪಿದರು. 
[2 ಸಂಬಂಧವಾಗಿ ಕೆಳಗಿನ ಅಂಶಗಳನ್ನು 
ಚರ್ಜಿಸಲಾಯುತು: ಯಾವ ಗಿಡಗಳನ್ನು ನೆಡಬೇಕು? 
ಮಕ್ಕಳಗೆ ಇದಕ್ಕೆ ಉತ್ತರ ಗೊತ್ತಿತ್ತು. ಏಕೆಂದರೆ. ತಮ್ಮ 
ಸುತ್ತಮುತ್ತಅನ ಪರಿಸರದ ಯಾವ ಮರಗಳು 
ಸುಲಭವಾಗಿ ಬೆಳೆಯುತ್ತವೆ ಎಂಬುದನ್ನು ಅವರು 
ನೋಡಿದ್ದರು ಮತ್ತು ಆಡು. ಕುರಿಗಕಂತಹ ಪ್ರಾಣಿಗಳು 
ತಿನ್ನದಂತಹ ಗಿಡಮರಗಳು ಯಾವುವು ಎಂಬುದು ಅವರಿಗೆ 
ತಿಆದಿತ್ತು. ಆಡು, ಮೇಕೆಗಳು ಸೀತಾಫಲದ ಗಿಡಗಳನ್ನು 
ತಿನ್ನುವುದಿಲ್ಲ ಎಂಬ ಸಂಗತಿಯನ್ನು ಮಕ್ಕಳು ಶಿಕ್ಷಕರಿಗೆ 
ಹೇಳಆದರು. 


2. ಗಿಡಗಳಗೆ ಪ್ರತಿನಿತ್ಯ ಹಾಗೂ ರಜಾದಿನಗಳಲ್ಪ 
ನೀರುಣಿಸುವುದಕಾಗಿ ಪ್ರತಿಯೊಂದು ತರಗತಿಬುಂದ ಮಕ್ಕಳ 
ಒಂದು ತಂಡವನ್ನು ರಚಿಸಲಾಯತು. ಈ ಕೆಲಸದ 
ಜವಾಬ್ದಾರಿಯನ್ನು ಬಾಲ ಪಂಚಾಯಿತಿಯ ಪರಿಸರ 
ಪ್ರತಿನಿಧಿಗೆ ವಹಿಸಲಾಯುತು. 


3. ಪ್ರಾಣಿಗಣಂದ ಗಿಡಗಳನ್ನು ರಕ್ಷಿಸುವುದಕ್ಲಾಗಿ ಜದಿರಿನ 
ಬೇಅಯ ವ್ಯವಸ್ಥೆಯನ್ನು ಮಾಡುವ ಹೊಣಿಯನ್ನು ಶಾಲೆಯ 
ಶಿಕ್ಷಕರು ತೆಗೆದುಕೊಂಡರು. 


ಗಿಡಗಳನ್ನು ನೆಡುವ ಹಿಂದಿನ ದಿನ ಮಕ್ಕಳು ಗಿಡಗಳನ್ನು 
ನೆಡುವುದಕ್ಕಾಗಿ ತರಗತಿವಾರು ಜಾಗಗಳನ್ನು ನಿರ್ಧರಿಸಿದರು 
ಮತ್ತು ಅದಕ್ಕನುಗುಣವಾಗಿ ಗುಂಡಿಗಳನ್ನು ತೋಡಿದರು. 
ಶಾಲೆಯು ಗ್ರಾಮೀಣ ಭಾಗದಲ್ಲ ಇದ್ದ ಕಾರಣ, ಗುಂಡಿಯು ಎಷ್ಟು 
ಅಗಲ ಮತ್ತು ಆಳವಾಗಿರಬೇಕು ಎನ್ನುವುದು ಬಹುತೇಕ 
ಮಕ್ಕಳಗೆ ತಿಆದಿತ್ತು. ಶಾಲೆಯಲ್ಲ ಮಕ್ಕಳು ಸಸಿ ನೆಡುವ 
ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಎನ್ನುವುದು ಪೋಷಕರಿಗೆ 
ಕೂಡ ತಿಆದಿತ್ತು. ಅವರೂ ನೆರವಿಗೆ ಬಂದರು. ನಿಗದಿತ 
ದಿನದಂದು ಮಕ್ಕಳು ತಮ್ಮ ಆಯ್ದೆಗೆ ಅನುಗುಣವಾಗಿ ಬೇವು. 
ಅರಳ (ಅಶ್ವತ್ನ). ಪೇರಲೆ (ಸೀಬೆ), ನೇರಳೆ ಮತ್ತು ಸೀತಾಫಲದ 
ಗಿಡಗಳನ್ನು ನೆಟ್ಟರು. ಶಿಕ್ಷಕರು ಬೆಳಗಿನ ಸಭೆಯ ವೇಕೆ ಮತ್ತು 
ತರಗತಿಗಳಲ್ಲ ನಿರಂತರವಾಗಿ ಮರಗಳ ಕುರಿತು ಅನೌಪಚಾರಿಕ 
ರೀತಿಯಲ್ಲ ಮಾತನಾಡುತ್ತಲೇ ಇದ್ದರು. ಮಕ್ಕಳು ಕೂಡ ಬಹಳ 
ಜಾಗರೂಕರಾಗಿದ್ದರು. ಅವರು ಗಿಡಗಳಗೆ ನೀರು ಹಾಕಲೆಂದೇ 
ಶಾಲೆಗೆ ಅರ್ಧಗಂಟಿ ಮುಂಚಿತವಾಗಿ ಕೂಡ ಬರತೊಡಗಿದರು. 
ಒಂದೊಮ್ಮೆ ಗಿಡಗಳಗೆ ನೀರು ಹಾಕಲು ಬೇಕಾದ ಬಕೇಬಟ್‌ 
ಮುಂತಾದ ಯಾವುದೇ ಸಾಮರ್ರಿಯ ಕೊರತೆಯುದ್ದಲ್ಲ ಅವರು 
ಅದನ್ನು ತಮ್ಮ ಮನೆಗಳ೦ದಲೇ ತರುತ್ತಿದ್ದರು. ಅವರು ಪ್ರತಿದಿನ 
ಗಿಡಗಳ ಬೆಳವಣಿಗೆಯನ್ನು ತೀವ್ರ ಆಸಕ್ತಿಯಿಂದ 
ಗಮನಿಸುತ್ತಿದ್ದರು. ಅವರು ಗೊಬ್ಬರವನ್ನು ತಂದರು, ಬೇಅಯನ್ನು 
ಅಗತ್ಯಕ್ಕೆ ತಕ್ಕಂತೆ ಹೊಂದಿಸಿದರು. ಈ ರೀತಿಯಾಗಿ 
ಆರಂಭವಾದ ಗಿಡಮರಗಳೊಂದಿಗಿನ ಅವರ ಬಾಂಧವ್ಯ ಹಾಗೂ 
ಅವುಗಳ ರಕ್ಷಣೆಯ ಕುರಿತ ಕಾಳಜ ಬೆಳೆಯತೊಡಗಿತು. 


ಉತ್ತಮ ಕಾರ್ಯವನ್ನು ಮುಂದುವರೆಸಿದ್ದು 


ಈ ಕೆಲಸವು ರಜೆಯ ದಿನಗಳಲ್ಪ್ಲಯೂ ಮುಂದುವರೆಯಿತು. 
ಆದರೆ ಆರು ವಾರಗಳಷ್ಟು ಸುದೀರ್ಷವಾದ ಬೇಸಿಗೆ ರಜೆಯಲ್ಪ 
ಮಕ್ಕಳು ನೆಂಟರಿಷ್ಟರ ಮನೆಗೆ ಹೋಗುವುದರಿಂದ ಗಿಡಗಳ ಅವಸ್ಥೆ 
ಏನಾಗಬಹುದು ಎಂದು ಶಿಕ್ಷಕರು ಚಿಂತಿತರಾಗಿದ್ದರು. ಈ 
ವಿಷಯವನ್ನು ಮಕ್ಕಳೊಡನೆ ಚರ್ಚಿಸಲಾಯುತು. ಅವರು 
ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿದರು. ಎಲ್ಲಗೂ 
ಹೋಗದ ಕೆಲವು ಮಕ್ಕಳು ತರಗತಿಯಲ್ಪದ್ದರು. ಅವರು 
ಗಿಡಗಳನ್ನು ನೋಡಿಕೊಳ್ಳಲು ಸಿದ್ಧರಿದ್ದರು. ಪ್ರತಿಯೊಬ್ಬರೂ 
ಖೇರೆಬೇರೆ ಸಮಯದಲ್ಲ ಹೋಗುವುದರಿಂದ, ತಾವು ಸರದಿಯ 
ಪ್ರಕಾರ ಗಿಡಗಳಗೆ ನೀರು ಹಾಕುವ ಕೆಲಸವನ್ನು ಮಾಡುತ್ತೇವೆ 
ಎಂದು ಕೂಡ ಮಕ್ಕಳು ಹೇಳದರು. ಅದರ ಫಲವಾಗಿ, ಅತ್ಯಂತ 
ಕಷ್ಟದ ಸಮಯದಲ್ಲ ಅಂದರೆ ಗಿಡಗಳಗೆ ನೀರು ಅತ್ಯಗತ್ಯವಾಗಿ 
ಬೇಕಿದ್ದ ವೇಳೆಯಲ್ಲ ನೀರುಣಿಸಿ. ಮಕ್ಕಳು ಅವುಗಳನ್ನು 
ಜೀವಂತವಾಗಿಟ್ಟರು. ಈ ರೀತಿಯಾಗಿ, ಯಾವುದೇ ಔಪಚಾರಿಕ 
ಬೋಧನೆಯುಲ್ಲದೆಯೇ ಮಕ್ಕಳಲ್ಲ ಪರಿಸರ ಶಿಕ್ಷಣದ ಬಣ್ಣೆ 


ಆಸಕ್ತಿಯನ್ನು ಬೆಕೆಸಲಾಯುತು. ಮುಂದಿನ ಮಳೆಗಾಲದಲ್ಲ, ಈ 
ಕಾರ್ಯಕ್ರಮವನ್ನು ಮತ್ತಷ್ಟು ವಿಸ್ತರಿಸಲಾಯುತು. ಮಕ್ಕಳೊಡನೆ 
ಮಾತನಾಡಿದ ನಂತರದಲ್ಲ, ಶಾಲೆಯ ಸಮೀಪ ಇರುವ ಗುಡ್ಡದ 
ಸುತ್ತಮುತ್ತ ಮತ್ತು ವಿದ್ಯಾರ್ಥಿಗಳ ಮನೆಯ ಆವರಣದಲ್ಲಯೂ 
ಗಿಡಗಳನ್ನು ನೆಡುವುದೆಂದು ನಿರ್ಧರಿಸಲಾಯುತು. ಮಕ್ಕಳು 
ತುಂಬಾ ಉತ್ಸುಕರಾಗಿದ್ದರು. ಆದರೆ ಗಿಡಗಳನ್ನು ಪ್ರಾಣಿಗಳ೦ದ 
ಕಾಪಾಡಿಕೊಳ್ಳುವ ಸವಾಲು ಇತ್ತು ಹಾಗೂ ಗುಡ್ಡದ ಮೇಲೆ ನೀರು 
ಸಿಗದಿರುವ ಸಮಸ್ಯೆಯೂ ಇತ್ತು. ಎಲ್ಲರ ಮನೆಗಳಲ್ಲಯೂ ಎತ್ತು, 
ಎಮ್ಮೆ, ಹಸು. ಆಡು ಇತ್ಯಾದಿಗಳದ್ದ ಕಾರಣ, ಮನೆಗಳ ಬಳ 
ಗಿಡಗಳನ್ನು ನೆಡುವುದಕ್ಕೂ ಮೊದಲು ಇಡೀ ಕುಟುಂಬದ ಜೊತೆ 
ಮಾತನಾಡಬೇಕೆಂದು ನಿರ್ಧರಿಸಲಾಯುತು.  ಶಾಲೆಯಲ್ಲ 
ಗಿಡಗಳನ್ನು ನೆಡುವ ಪ್ರಯೋಗವು ಯಶಸ್ವಿಯಾಗಿತ್ತು. ಆದ್ದರಿಂದ 
ಹಳ್ಳಗರು ಕೂಡ ತಮ್ಮ ಮನೆಗಳ ಸುತ್ತ ಗಿಡಗಳನ್ನು ನೆಡಲು 
ಸಿದ್ಧರಿದ್ದರು. ಗಿಡಗಳಗೆ ನೀರುಣಿಸುವ ಮತ್ತು ಅವುಗಳನ್ನು 
ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಮಕ್ಕಳು ತೆಗೆದುಕೊಂಡರು. 
ನಂತರ, ಅರಣ್ಯ ಇಲಾಖೆ ಮತ್ತು ಸ್ಥಳೀಯ, ಪ್ರತಂತ್ರ 
ಸಂಘಟನೆಯೊಂದರ ಸಹಾಯದಿಂದ ಗಿಡಗಳನ್ನು 
ನೆಡಲಾಲಯುತು. ಗುಡ್ಡದ ಮೇಲೆ ಸೀತಾಫಲದ ಗಿಡಗಳನ್ನು 
ನೆಡುವುದೆಂದು ತೀರ್ಮಾನಿಸಲಾಲಯುತು. ಏಕೆಂದರೆ, ಈ 
ಮೊದಲೇ ಹೇಆದ ಹಾಗೆ ಆಡುಗಳು ಅವುಗಳನ್ನು ತಿನ್ನುವುದಿಲ್ಲ. 
ನೀರು ಪೂರೈಕೆಗಾಗಿ, ಗುಡ್ಡದ ಮೇಅನ ದೇವಸ್ಥಾನದ ಬಳ 
ಇರುವ ಕೈಪಂಪ್‌ ಅನ್ನು ಪಂಚಾಯುತಿಯ ನೆರವಿನಿಂದ ದುರಸ್ತಿ 
ಮಾಡಲಾಲಯುತು. ಮಕ್ಕಳು ಈ ಗಿಡಗಳ ಜವಾಬ್ದಾರಿಯನ್ನು ಸಹ 
ತೆಗೆದುಕೊಂಡರು. 


ಶಿಕ್ಷಕರು. ಮಕ್ಕಳು ಮತ್ತು ಪೋಷಕರೂ ಕೂಡ ಪಾಲ್ಡೊಂಡು ಈ 
ಚಟುವಟಕೆಯು ಯಾವ ಅಡೆತಡೆಯೂ ಇಲ್ಲದೇ ಸಾಗಿತು. 
ಮೊದಲು ಕೇವಲ ಶಿಕ್ಷಕರಷ್ಟೇ ಮರಗಿಡಗಳ ಬಣ್ಣ, ಅವುಗಳ 
ಸಂರಕ್ಷಣಿ ಮತ್ತು ಪ್ರಯೋಜನಗಳ ಬಗ್ಗೆ ತರಗತಿಯಲ್ಲ 
ಮಾತನಾಡುತ್ತಿದ್ದರು. ಆದರೆ ಈಗ ಮಕ್ಕಳು ಮತ್ತು ಅವರ 
ಕುಟುಂಬಗಳು ಕೂಡ ಈ ಚಟುವಟಕೆಗಳಲ್ಪ್ಲ ಸಂಪೂರ್ಣವಾಗಿ 
ತೊಡಗಿಸಿಕೊಂಡಿದ್ದಾರೆ. 


ಕೋವಿಡ್‌-19ರ ಪರಿಣಾಮ 


ಆದರೆ ಯಾರ ನಿಯಂತ್ರಣದಲ್ಲಯೂ ಇರದ ಸನ್ನಿವೇಶಗಳ 
ಕಾರಣ ಮತ್ತೊಂದು ಸವಾಲು ಉದ್ಧವಿಸುವುದಿತ್ತು. ಅದು, 
ಕೋವಿಡ್‌ಎಂಬ ಸಾಂಕ್ರಾಮಿಕ ಪಿಡುಗು. ಕೋವಿಡ್ರ 
ಸಮಯದಲ್ಲ ಯಾರೊಬ್ಬರೂ ಮನೆಯಿಂದ ಹೊರಬರುತ್ತಿರಲಲ್ಲ. 
ಮನೆಯ ಸುತ್ತಮುತ್ತ ಇದ್ದ ಗಿಡಗಳು ಸುರಕ್ಷಿತವಾಗಿದ್ದವು. ಆದರೆ 
ಶಾಲೆಯ ಆವರಣದಲ್ಪದ್ದ ಮತ್ತು ಗುಡ್ಡದ ಮೇಲದ್ದ ಗಿಡಗಳು 
ನೀರು ಮತ್ತು ಕಾಕಜಯ ಕೊರತೆಯುಂದಾಗಿ ಒಣಗಿಹೋದವು. 


ಆದಾಗ್ಯೂ ಯಾವುದೇ ಒಂದು ಚಟುವಟಕೆಯಲ್ಲ ಮಕ್ಕಳು 
ಸಂಪೂರ್ಣವಾಗಿ ಭಾಗವಹಿಸಿದರೆ, ಮಕ್ಷಳಗೆ ತೀರ್ಮಾನ 


V/ 


ತೆಗೆದುಕೊಳ್ಳುವ ಹಕ್ಕನ್ನು ನೀಡಿದರೆ ಮತ್ತು ಅವರ ಮತ್ತು ಅವುಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಎಂಬ ವಿಷಯ ಈ 
ತೀರ್ಮಾನಗಳನ್ನು ಗೌರವಿಸಿದರೆ. ಮಕ್ನಳು ಪರಿಸರ ಸಂಬಂಧೀ ಇಡೀ ಪ್ರಕ್ರಿಯೆಯ ಅವಧಿಯಲ್ಲ ಸ್ಪಷ್ಟವಾಯಿತು. 
ಮಾತುಕತೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ 


ಶುಚೆ ದುಬೆ ಅವರು ಇಂಡದೋರ್‌ನ ದೇವಿ ಅಹಲ್ಯಾಬಾಲು ಹೋಳ್ಟರ್‌ ವಿಶ್ವವಿದ್ಯಾ ನಿಲಯದಿ೦ದ ಡಿಜಿಟಲ್‌ ಇನ್ನು ಮೆಂಟೇಷನ್‌ ವಿಷಯದಲ್ಲ 
ಎಮ್‌ಇ ಪದವಿಯನ್ನು ಪಡೆದಿದ್ದಾರೆ. ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಫೆಲೋಷಿಪ್‌ ಕಾರ್ಯಕ್ರಮದಲ್ಲಿ ಕೆಲಸ ಮಾಡುವ ಅವಧಿಯಲ್ಲ ಗಣಿತ 
ವಿಷಯವನ್ನು SE ಮಾಡಿಕೊಳ್ಳುವುದಕ್ಕೆ ಸ ಸಂಬಂಧಿಸಿದಂತೆ ಇವರು ರಾಜಸ್ಥಾನ ತಂಡದ ಭಾಗವಾಗಿ, ಶಿಕ್ಷಕರ ಸ ಸಾಮರ್ಥ್ಯಾಭವೃದ್ಧಿ 
ದದ: ತೊಡಗಿಕೊಂಡಿದ್ದರು. ಪ್ರಸ್ತುತ ಇವರು ರಾಜಸ್ಥಾನದ ಸಿರೋಹಿಯಲ್ಲರುವ ಆಜಂ ಪ್ರೇಮ್‌ಜ ಫೌಂಡೇಷನ್‌ನ ಜಲ್ಲಾ ಸಂಸ್ಥೆಯಲ್ಲಿ 
ಆರಂಭಕ ಖಾಲ್ಯುದ ಆರೈಕೆ ಮತ್ತು ಶಿಕ್ಷಣಕ್ಕೆ (ECCE-Early childhood care Education) ಸಂಬಂಧಿಸಿದಂತೆ ಸಂಪ ನ್ಯೂಲ ವ್ಯಕ್ತಿಯಾಗಿ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಚಿತ್ರಬಡಿಸುವುದು ಮತ್ತು ಮಕ್ಕಳಗೆ ಕಥೆ ಹೇಳುವುದೆಂದರೆ ತುಂಬಾ ಇಷ್ಟ. ಅವರನ್ನು 
suchi.dubay @azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


76 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


